ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1518+1519 

ಸುನೀಲ್‌ ವಲ್ಯಾಪುರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಉತ್ತರಿಸಬೇಕಾದ ದಿಸಾಂಕ 24-09-2021 
[ — T 
ಕ್ರ. 
ಪ್ರಶ್ನೆ ಉತ್ತರ 
ಸಂ. WN 
ಅ | ತೋಟಗಾರಿಕೆ ಇಲಾಖೆಯಿಂದ ! ತೋಟಗಾರಿಕೆ ಇಲಾಖೆಯಿಂದ, ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೆ ಅಂದರೆ ಹಣ್ಣಿನ ಬೆಳೆಗಳು, 
ಯಾವ: ಯಾವ ಬೆಳೆಗಳಿಗೆ ಹನಿ | ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ತೋಟದ ಬೆಳೆಗಳು, ಸಾಂಬಾರು ಬೆಳೆಗಳು, ಸುಗಂಧದ್ರವ್ಯ 
ನೀರಾವರಿ ಅಳವಡಿಕೆಗೆ ಸಬ್ಲಡಿ ಹಾಗೂ ಔಷಧೀಯ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಕೆಗೆ ಸಬ್ಬಿಡಿ ನೀಡಲಾಗುತ್ತದೆ. ಕಾಫಿ, ಟೀ 
ನೀಡಲಾಗುತ್ತದೆ; ಹಾಗೂ ರಬ್ಬರ್‌ ಬೆಳೆಗಳನ್ನು ಹೊರತುಪಡಿಸಿಲಾಗಿದೆ. 
[ - - 
ಆ |ಸಬ್ಬಿಡಿ ನೀಡಲು ಅನುಸರಿಸುವ | ಸಬ್ಬಿಡಿ ನೀಡಲು ಅನುಸರಿಸುವ ಮಾನದಂಡಗಳು: | 
ಮಾನದಂಡಗಳೇನು; 1) ಫಲಾನುಭವಿಗಳು ರೈತರಾಗಿದ್ದು “ಜಮೀನು ಅವರ ಹೆಸರಿನಲ್ಲಿರಬೇಕು. ಜಂಟಿ 
I ಖಾತೆಯಾಗಿದ್ದಲ್ಲಿ ಇತರೆ ಖಾತೆದಾರರ ಒಪ್ಪಿಗೆ ಪತ್ರ ಪಡೆದಿರಬೇಕು, 
2) ಮಹಿಳೆಯರ ಹೆಸರಿನಲ್ಲಿ ಖಾತೆ ಹೊಂದಿಜ್ದಲ್ಲಿ: ಮಹಿಳಾ ಖಾತೆದಾರರೇ ಅರ್ಜಿ 
ಸಲ್ಲಿಸಬೇಕು. 


5) ಸಣ್ಣ ರೈತರಿಗೆ ಗರಿಷ್ಠ 2.00 ಹೆಕ್ಟೇರ್‌ವರೆಗೆ ಶೇ.90ರಷ್ಟು ಸಹಾಯಧನ ನೀಡಲು 


3) ಫಲಾನುಭವಿಗಳು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ರೈತರಾಗಿರಬೇಕು ಅಥವಾ 
ತೋಟಗಾರಿಕೆ ಬೆಳೆ ಬೆಳೆಯುವ ಆಸಕ್ತಿ ಹೊಂದಿರಬೇಕು ಹಾಗೂ ಸೂಕ್ಷ ನೀರಾವರಿ 
ಅಳವಡಿಸಿದ ನಂತರ ತೋಟಗಾರಿಕೆ ಬೆಳೆಗಳನ್ನೇ ಬೆಳೆಯಬೇಕು. 

ಹಾಗೂ ನೀರಾವರಿಗೆ 


4) ಫಲಾನುಭವಿಗಳು: ನೀರಾವರಿ 


ಯೋಗ್ಯವಿರುವಂಶಹ ನೀರನ್ನು ಹೊಂದಿರಬೇಕು. ಜೊತೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು 


ಮೂಲವನ್ನು ಸೂಕ್ಷ್ಮ 
ಕಾರ್ಯನಿರ್ವಹಿಸಲು ಅವಶ್ಯವಿರುವ ಫವಿದುಚ್ಛಕ್ತಿ ಅಥವಾ ಇತರೆ ಶಕ್ತಿಮೂಲಗಳನ್ನು 
ಹೊಂದಿರಬೇಕು, ತನ್ನ ಸ್ವಂತ ನೀರಾವರಿ ಮೂಲ ಇಲ್ಲದಿದ್ದಲ್ಲಿ ಬೇರೆ ರೈತರಿಂದ ಈ 


ಸಂಬಂಧ ಒಪ್ಪಿಗೆ ಪತ್ರ ಪಡೆದು ಸಲ್ಲಿಸಬೇಕು. 


ಅವಕಾಶವಿರುವುದರಿಂದ ಕಂದಾಯ ಇಲಾಖೆಯಿಂದ ದೃಡೀಕರಣ ಪಡೆದು ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕು. 


6) ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ರೈತರಿಗೆ ಗರಿಷ್ಠ 2.0೦ ಹೆಕ್ಟೇರ್‌ವರೆಗೆ 


ಶೇ.90ರಷ್ಟು ಸಹಾಯಧನ ನೀಡಲು ಅವಕಾಶವಿರುವುದರಿಂದ ಸದರಿ ಪಂಗಡಗಳಿಗೆ 


ಸೇರಿರುವ ಬಗ್ಗೆ ಣರ ಸಂಖ್ಯೆ ಇರುವಂತಹ ಜಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕು. 

7) ಸಹಾಯಧನ ಪಡೆಯಲು ರೈತರು ತಮ್ಮ ಇಚ್ಛ್ಚೆಯನುಸಾರ ಇಲಾಖಾ ಅನುಮೋದಿತ 
ಕಂಪನಿಗಳಿಂದ ಮಾತ್ರವೇ ದರಪಟ್ಟಿ!ಬಿಲ್ಲುಗಳನ್ನು ಪಡೆದು ಸೂಕ್ಷ್ಮ ನೀರಾವರಿ K 
ಘಟಕಗಳನ್ನು ಅಳವಡಿಸಿಕೊಳ್ಳಬೇಕು. 

8) ಅನುಮೋದಿತ ಕಂಪನಿಗಳಿಂದ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ರೈತರು ತಾಕುಗಳಲ್ಲಿ 


ಅಳವಡಿಸಿಕೊಂಡ ನಂತರವೇ ಸಹಾ ಯಧನ ಪಡೆಯಲು ಅರ್ಹರಿರುತ್ತಾರೆ. 


ಕಳೆದ ಮೂರು ವರ್ಷಗಳಿಂದ [4ಆದ ಮೂರು ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 5100 ರೈತರು. ಸಬ್ಲಿಡಿಗಾಗಿ 


ಕಲಬುರಗಿ ಜಿಲ್ಲೆಯಲ್ಲಿ ' ಎಷ್ಟು | ಅರ್ಜಿ ಸಲ್ಲಿಸಿದ್ದಾರೆ; ಒಟ್ಟು 4876 ಜವರಿಗೆ ಸಬ್ಬಿಡಿ ನೀಡಲಾಗಿದೆ, ವಿವರ ಕೆಳಕಂಡಂತಿದೆ. 


ರೈತರು ಸಬ್ಬಿಡಿಗಾಗಿ ಅರ್ಜಿ ಕ್ರ ಎ | ಸಬಿಡಿಗಾಗಿ ಸಲ್ಲಿಸಿರುವ | "ಸಬ್ನಿಡಿ ನೀಡಿರುವ 
| ಸಲ್ಲಿಸಿದ್ದಾರೆ; ಮತ್ತು ಎಷ್ಟು ಸಂ | ಅರ್ಜಿಗಳ ಸಂಖ್ಯೆ | ಫಲಾನುಭವಿಗಳ ಸಂಖ 
ಜನರಿಗೆ ಸಬ್ದಿಡಿ ನೀಡಲಾಗಿದೆ; 1 | 2018-19 1850 1775 
(ಸಂಪೂರ್ಣ ಮಾಹಿತಿ | 2 2019-20 1780 1700 
ಒದಗಿಸುವುದು) 3 | 2020-21 | 1470 1401 
ಒಟ್ಟು 5100 4876 


ಕಲಬುರಗಿ ಜಿಲ್ಲೆಯಲ್ಲಿ ಬರುವ | ಕಲಬುರಗಿ ಜಿಲ್ಲೆಯಲ್ಲಿ ಬರುವ ನರ್ಸರಿಗಳು ಒಟ್ಟು 16. 


ನರ್ನರಿಗಳಳ ಸಂಖ್ಯೆ ಎಷ್ಟು;| ಈ ಕೆಳಕಂಡಂತೆ ವಿವಿಧ ತಳಿಯ ಸಸಿಗಳನ್ನು 'ತಯಾರು ಮಾಡಲಾಗಿದೆ. 


ಹಾ ಮ: pe ್‌ ig ತ್‌: 
ಹಾಗೂ ಯಾವ ಯಾವ ತಳಿಯ | ಶ.ಸಂ. ಸಶಿ ತಳಿ 
ಸಸಿಗಳನು ತೆಯಾರು SR 
ಭಾ 1 [ಸೀಬಿ 1 ಅಲಹಾಬಾದ್‌ ಸಫೇದ್‌ | 
ಮಾಡಲಾಗಿದೆ; (ಸಸಿಯ ತಳಿಯ ) 
AN 2 |ತೆಂಗು ತಿಪಟೂರು ಟಾಲ್‌ 
ಏಿಷರ ನೀಡುವುದು) FE X 
3 | ಕರಿಬೀವು ಸುಹಾಸಿನಿ 
4 |ನುಗ್ನ್ಗೆ "| ಭಾಗ್ಯ 
5 "ನಿಂಬೆ ಕಾಗ್ಗಿ 
6 | ಡಾಗ್‌ರಿಡ್ಹ್‌ [ಸ್ಥಳೀಯ 


ಈ ತಳಿಗಳಿಗೆ" ವೆಚ್ಚ ಮಾಡಿರುವ | ಈ ತಳಿಗಳಿಗೆ ಒಟ್ಟು ರೂ.9.74 ಲಕ್ಷಗಳನ್ನು ವೆಚ್ಚ ಮಾಡಲಾಗಿದೆ. 


ಮೊತ್ತ ನಾ ಪುತೆ. RD) ಬಬ R pS 2 
ಮೊತ್ತ ಎಷ್ಟು? (ಪುತ್ಯೇಕ| ನರ್ಸರಿವಾರು ತಳಿಯ ಮತ್ತು ಖರ್ಚಿನ ವಿವರ ಈ ಕೆಳಕಂಡಂತಿವೆ. 


ವರ್ಷರಿವಾರು ತಳಿಯ ಮತ್ತು! y 
si | ತಳಿಗಳಿಗೆ ಭರಿಸಲಾಗಿರುವ 
ಖರ್ಚಿನ ವಿವರ ನೀಡುವುದು) ಕ್ರ. ನರ್ನರಿಯ ಬೆಳೆಗಳ _ 
ತಳಿಯ ಹೆಸರು ಖರ್ಚು 
ಸಂ ಹೆಸರು ಹೆಸರು _ 
(ರೂ. ಲಕ್ಷಗಳಲ್ಲಿ) 
P ಸೀಬಿ": 1 ಅಲಹಬಾದ್‌ ಸಫೇದ್‌ 0.81 
1 | ಚಂದ್ರಂಪಳ್ಳಿ p 
| ತೆಂಗು ತಿಪಟೂರ್‌ ಟಾಲ್‌ 0.55 
2 ಮಾಲಗತ್ತಿ | ಕರಿಬೇವು i ಸುಹಾಸಿನಿ 0.13 


rT T 
ನುಗ್ಗೆ ಭಾಗ್ಯ 
' ನಿಂಬೆ ಕಾಗ್ಗಿ 
ಗೋಳಾ(ಕೆ) 
ಕರಿಬೇವು ಸುಹಾಸಿನಿ 
BU 
1" ಕರಿಬೇವು ಸುಹಾಸಿನಿ 
ಬಡೆಪೂರ '! 
” | ನುಗ್ಗೆ ಭಾಗ್ಯ 
ನಿಂಬೆ ಕಾಗ್ಮಿ 
ಕಸರಟಗಿ [ನವ | ಸಾ 
ಮಗ್ಗೆ ಭಾಗ್ಯ 
ನಿಂಬೆ ಕಾಗ್ಗಿ 
, ಕರಿಬೇವು | ಸುಹಾಸಿನಿ 
“6 ಗುಡೂರ - ನುಗ್ಗೆ i ಭಾಗ್ಯ 
"1 ತೆಂಗು ತಿಪಟೂರ್‌ ಟಾಲ್‌ ' 
Fs ಡಾಗ್‌ ರಿಡ್ಜ್‌ ಸ್ಥಳಿಯ 
7 ಹಳ್ಳಿಸಲಗರ ನುಗ್ಗೆ ಭಾಗ್ಯ 
I 8 ಕಛೇರಿ ನಿಂಚಿ ಕಾಗ್ಗಿ 
ಸಸ್ಯಾಗಾರ ಕರಿಬೇವು ಸುಹಾಸಿನಿ 
ಭಾಗ್ಯ 


No.HORT! 438 HGM 2021 


ಸೇಡಂ | ನುಗ್ಗೆ 
ಒ 


ಟ್ಟು 


ತೋಟಗಾರಿಕೆ ಮತ್ತು 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


, ಕಾರ್ಯಕ್ರಮ 


